ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 
ಚುಕೆೆ ಗುರುತಿನ ಪ್ರಶ್ನೆ 


ದಿನಾ೦ಕ: 22-03-2021 ಪುಶ್ನೆ ಸ೦ಖ್ಯೆ: 251(1750) 

ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀಎಂ.ಎ. ಗೋಪಾಲಸ್ವಾಮಿ (ಸ್ಥಳೀಯ ಸಂಸ್ಥೆಗಳ ಕ್ಲೇತು) 
ಉತ್ತರ ನೀಡಬೇಕಾದ ದಿನಾ೦ಕ: 22-03-2021 

ಉತ್ತರಿಸುವ ಸಚಿವರು: ಪ್ರವಾಸೋದ್ಯಮ ಮತ್ತು ಪರಿಸರ ಮತ್ತು ಜೀವಿ ಪರಿಸ್ಥಿತಿ ಸಚಿವರು 
ವಿಷಯ: ಡೈರಿಮತ್ತು ಇದಕ್ಕೆ ಸಂಬಂಧಪಟ್ಟಿ ಕೈಗಾರಿಕೆಗೆ ಬಗ್ಗೆ 


(ಅ) ಡೈರಿ ಮತ್ತು ಇದಕ್ಕೆ ಸಂಬಂಧಹಟ್ಟ ಕೈಗಾರಿಕೆಗಳಲ್ಲಿ ಉತ್ಪಾದನೆಯಾಗುವ ತ್ಯಾಜ್ಯ 
ವಸ್ತುಗಳು ಯಾವುವು; ಈ ತ್ಯಾಜ್ಯವು ಯಾವ ರಾಸಾಯನಿಕಗಳನ್ನು ಒಳಗೊಂಡಿರುತ್ತದೆ; ಈ 
ತ್ಯಾಜ್ಯವು ಮನುಷ್ಯ ಮತ್ತು ಪ್ರಾಣಿ ಪಕ್ಲಿಗಳಿಗೆ ಅಪಾಯಕಾರಿಯೇ; ಈ ತ್ಯಾಜ್ಯವನ್ನು 
ವಿಲೇವಾರಿ ಮಾಡುವ ವಿಧಾನಗಳು ಯಾವುವು; (ವಿವರ ನೀಡುವುದು) 


(ಆ) ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಇಂತಹ ಕೈಗಾರಿಕೆಗಳ ತಪಾಸಣೆಯನ್ನು ಕಾಲ 
ಕಾಲಕ್ಕೆ ನಡೆಸಲಾಗುತ್ತಿದೆಯೇ; ಇದ್ದಲ್ಲಿ, ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲ್ಲೂಕಿನ 
ಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಕಾರ್ಯನಿರ್ವಹಿಸುತಿರುವ ನಂದಿನಿ ಹೈಟೆಕ್‌ ಉತ್ಪನ್ನ ಘಟಕದ 
(Nandini HiTech Product Plant) ತಪಾಸಣೆ ನಡೆಸಲಾಗಿದೆಯೇ ನಡೆಸಿದ್ದಲ್ಲಿ, ಈ ಘಟಕದಲ್ಲಿ 
ಉತ್ಪತ್ತಿಯಾಗುತ್ತಿರುವ ತ್ಯಾಜ್ಯ ವಸ್ತುಗಳು ಮತ್ತು ರಾಸಾಯವಿಕಗಳು ಯಾವುವು; ಈ 
ತ್ಯಾಜ್ಯವನ್ನು ಯಾವ ರೀತಿ ವಿಲೇವಾರಿ ಮಾಡಲಾಗುತ್ತಿದೆ; (ತಪಾಸಣಾ ವರದಿ ಸಹಿತ ವಿವರ 
ನೀಡುವುದು) 


(ಇ) ಈ ಘಟಕದಿಂದ ಬಿಡುಗಡೆಯಾಗುತ್ತಿರುವ ತ್ಯಾಜ್ಯ ಮತ್ತು ಇತರೆ ರಾಸಾಯನಿಕಗಳನ್ನು 
ಮೈಜ್ಞಾನಿಕವಾಗಿ ಸಂಸ್ಕರಣೆ ಮಾಡದೆ ಸಮೀಪದ ಹಳ್ಳ-ಕೂಳ್ಳ-ಕೆರೆಗಳಿಗೆ 
ಹರಿಸುತ್ತಿರುವುದರಿಂದ ಈ ಘಟಿಕದ ಸುತ್ತಮುತ್ತಲಿನ ಹಲವಾರು ಗ್ರಾಮಸ್ಥರು ಮತ್ತು ಪ್ರಾಣಿ 
ಪಕ್ತಿಗಳು ಅಸ್ವಸ್ಥಗೊಳ್ಳುತ್ತಿರುವ ಪ್ರಕರಣಗಳು ಬೆಳಕಿಗೆ ಬಂದಿದ್ದು, ಈ ವಿಷಯವು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ, ಈ ಸಂಬಂಧ ಕೈಗೊಂಡಿರುವ ಕ್ರಮಗಳೇನು? (ವಿವರ 
ನೀಡುವುದು) 


